ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


1798 
ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕೇತು 
19-03-2021. 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕ್ರಸಂ ಪಕ್ನೆ ಉತ್ತರ 
(ಅ) ರಾಜ್ಯದ ಗಾಮ ಬಂದಿಲ್ಲ. 

ಪಂಚಾಯತಿಗಳಲ್ಲಿ 11 “ಬಿ” 


ಖಾತೆಗಳು ರಿಜಿಸ್ಟೇಷನ್‌ ಆಗದೇ 
ಇರುವುದು ಸಕ್‌ರದ ಗಮನಕ್ಕೆ 


ಬಂದಿದೆಯೆ; ಬಂದಿದ್ದರೆ. il 
"ಬಿ" ಖಾತೆಯ ಪರಭಾರೆ 
ನಡೆಸಲು ಸರ್ಕಾರ 
ಹಿಂಪಡೆಯಲು ಕಾರಣವೇನು; 
(ಸಂಪೂರ್ಣ ವಿವರ 
ನೀಡುವುದು) 


ಆದಾಗ್ಯೂ ಸರ್ಕಾರದ ಸುತ್ತೋಲೆ ಸಂಖ್ಯೆ; ಗ್ರಾಅಪ 83 ಗ್ರಾಪಂಅ 
203(ಭಾಗ- 6), ದಿನಾಂಕ:03- 02- 2014ರಲ್ಲಿ ಗ್ರಾಮ 
ಪಂಚಾಯತಿ ವ್ಯಾಪ್ತಿಯಲ್ಲಿನ ಕ್ರಮಬದ್ಧವಲ್ಲದ ಆಸ್ತಿಗಳಿಗೆ 
ನಮೂನೆ-1!ಬಿ ವಿತರಿಸಿ ಉಪನೋಂದಣಾಧಿಕಾರಿಗಳ 
ಕಛೇರಿಯಲ್ಲಿ ನೋಂದಾಯಿಸಲು ತಿಳಿಸಲಾಗಿದೆ. ಅದರಂತೆ 
ಕ್ರಮಬದ್ದವಲ್ಲದ ಆಸ್ಲಿಗಳಿಗೆ ಇ- -ಸ್ಪತ್ತು ತಂತ್ರಾಂಶದ ಮೂಲಕ 
ನಮೂನೆ 1ಬಿ ಯನ್ನು ಪಡೆಯೆಲು ಆಸ್ತಿಯ ಮಾಲೀಕರು 
ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಒದಗಿಸಿದಲ್ಲಿ ಪಂಚಾಯತಿ 
ಅಭಿವೃದ್ಧಿ ಅಧಿಕಾರಿಯು ನಮೂನೆ Tie ವಿತರಿಸುತ್ತಾರೆ. 


ಮುಂದುವರೆದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, 
ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಿಗೆ 
ಇ-ಸ್ಪತ್ತು ತಂತ್ರಾಂಶದ ಮೂಲಕ ವಿತರಿಸುವುದಕ್ಕೆ ವಿನಾಯಿತಿ 
ನೀಡಿ ನಮೂನೆ 1ಬಿ ಯನ್ನು ಕೈಬರಹದ ಮೂಲಕ ನೀಡಲು 
ಅವಕಾಶ ಕಲ್ಲಿಸ ಸಲಾಗಿದೆ. 


(ಅ) 


ಗ್ರಾಮ ಪಂಚಾಯತಿಗಳಲ್ಲಿ 1 
“ಬಿ” ಖಾತೆ ಮಾಡಿಕೊಂಡು 
ಪರವಾನಗಿ ಪಡೆದುಕೊಂಡು 
ನಂತರ ಬ್ಯಾಂಕುಗಳು ಇಂತಹ 
ಖಾತೆಗಳಿಗೆ ಸಾಲ 


ಬಂದಿಡೆ: 


ನಮೂನೆ-॥ಬಿ ನಲ್ಲಿನ ಕ್ರಮಬದ್ಧವಲ್ಲದ ಆಸ್ಲಿಗಳಿಗೆ ಪ್ರಸ್ತುತ 
ಬ್ಯಾಂಕ್‌ಗಳು ಸಾಲ ನೀಡುತ್ತಿರುವುದಿಲ್ಲ. 


ನೀಡದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ಈ ನ್ಯೂನತೆ 
ಸರಿಪಡಿಸಲು ಸರ್ಕಾರ ಯಾವ 
ಕ್ಷಮ ಕೈಗೊಂಡಿದೆ; (ವಿವರ 
ನೀಡುವುದು) 

(ಇ. ಮಂಡ್ಯ `ಜಕ್ಷಯಲ್ಲ ಎಷ್ಟು | ಮಂಡ್ಯ ಹಲ್ಲೆಯ 20 ಗಾಮ ಪಂಚಾಯತ್‌ಗಳಲ್ಲಿ ಕಸೆ 
ಗ್ರಾಮ ಪಂಚಾಯತಿಗಳಲ್ಲಿ ವಿಲೇವಾರಿ ಘಟಕ ಮಂಜೂರಾಗಿರುತ್ತದೆ. ಇದರಲ್ಲಿ28ಗ್ರಾಮ 
ವೈಜ್ಞಾನಿಕ ಕಸ ವಿಲೇವಾರಿ | ಪಂಚಾಯಿತಿಗಳು ಕಾರ್ಯಾರಂಭ ಮಾಡಿರುತ್ತವೆ. ಉಳಿದ 92 
ಘಟಕ ಮಂಜೂರಾಗಿದೆ: | ಗ್ರಾಮ ಪಂಚಾಯತ್‌ಗಳಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕಗಳನ್ನು 
ಇದರಲ್ಲಿ ಕಾರ್ಯಾರಂಭ | ಮಾರ್ಜ್‌, ಏಪ್ರಿಲ್‌, ಮೇ” ಮತ್ತು ಜೂನ್‌ ಮಾಹೆಗಳಲ್ಲಿ ಹಂತ 


ಮಾಡಿರುವ ಘಟಕವೆಷ್ಟು; ಬಾಕಿ 
ಇರುವ ಘಟಕವನ್ನು ಯಾವಾಗ 


ಹಂತವಾಗಿ ಕಾರ್ಯಾರಂಭ ಮಾಡಿಸಲು ಕ್ರಮವಮಹಿಸಲಾಗಿದೆ. 
ತ್ಯಾಜ್ಯ ನಿರ್ವಹಣ ಘಟಕ ಪ್ರಾರಂಭಿಸಲು ತ್ಯಾಜ್ಯ ಸಂಗ್ರಹಣ 


ಪ್ರಾರಂಭ ಮಾಡಲಾಗುವುದು”: 
ವಿಳಂಭಕ್ಕೆ ಕಾರಣವೇನು 
(ತಾಲ್ಲೂಕುವಾರು, 
ಪಂಚಾಯತಿವಾರು ಸಂಪೂರ್ಣ 
ಮಾಹಿತಿ ನೀಡುವುದು ) 


ಕ್ರಮವಹಿಸಲಾಗಿದ್ದು, 


ಕ್ಪಡ ಸರ ಬಾಗ ವಷ್‌ ವಾಪನ ್ಯಾವವಾಗದ್ದ 


:|ಈ ಪೈಕಿ ವಾಹನಗಳ ಖರೀದಿ ಮಾಡಿಲ್ಲದ ಕಾರಣ ಗ್ರಾಮ 


ಪಂಚಾಯತ್‌ಗಳು ತ್ಯಾಜ್ಯ ನಿರ್ವಹಣಾ! ಘಟಕ ಪ್ರಾರಂಭಿಸಲು 
ವಿಳಂಬವಾಗಿತ್ತು. ಪ್ರಸ್ತುತ ಜಿಲ್ಲಾ ಹಂತದಲ್ಲಿಯೇ ಇ-ಟೆಂಡರ್‌ 
ಪ್ರಿಯೆ ಮೂಲಕ ವಾಹನಗಳನ್ನು ಖರೀದಿಸಲು 
ಕೂಡಲೇ ಎಲ್ಲಾ ಗ್ರಾಮ 


ಪಂಚಾಯತ್‌ಗಳಲ್ಲಿಯೂ ಕಾರ್ಯಾರಂಭ ಮಾಡಲು 


ಕ್ರಮವಹಿಸಲಾಗುವುದು. 


ತಾಲ್ಲೂಕುವಾರು, ಗ್ರಾಮ 
ಅನುಬಂಧ-। ರಲ್ಲಿ ನೀಡಿದೆ. 


ಪಂಚಾಯಿತಿವಾರು ವಿವರಗಳನ್ನು 


(ಈ) 


ಗ್ರಾಮ ಪೆಂಚಾಯತಿಗಳಲ್ಲಿ 
ವೈಜ್ಞಾನಿಕವಾಗಿ ತಯಾರಾಗುವ 
ಗೊಬ್ಬರವನ್ನು ವಿಲೇವಾರಿ 
ಮಾಡಲು ಸರ್ಕಾರ 
ನಿಗದಿಪಡಿಸಲಾಗಿರುವ 
ಮಾರ್ಗಸೂಚಿಗಳಾವುವು; ಈ 
ಯೋಜನೆಯನ್ನು ಜಿಲ್ಲೆಯ 
ಯಾವ ಯಾವ 
ಪಂಚಾಯತಿಗಳಲ್ಲಿ 
ಅಳವಡಿಸಿಕೊಳ್ಳಲಾಗಿದೆ? 
(ವಿವರ ನೀಡುವುದು) 


ವೈಜ್ಞಾನಿಕವಾಗಿ" ತಯಾರಾಗುವ ಗೊಬ್ಬರವನ್ನು `ವಿಠಾವಾಕ 
ಮಾಡುವ ಬಗ್ಗೆ ಕರ್ನಾಟಕ ಪಂಚಾಯತ್‌ ರಾಜ್‌ (ಘನ ತ್ಸಾಜ 
ನಿರ್ವಹಣೆ) ಮಾದರಿ ಉಪವಿಧಿಗಳು, 2020ಅನ್ನು ಸಿದ್ದಪಡಿಸಿ 
ನೀಡಿದ್ದು, ಅದರಂತೆ ಕಾರ್ಯನಿರ್ವಹಿಸಲು ಎಲ್ಲಾ ಗ್ರಾಮ 
ಪಂಚಾಯತ್‌ಗಳಿಗೆ ಸೂಚಿಸಲಾಗಿದೆ. 


ಕರ್ನಾಟಕ ಪಂಚಾಯತ್‌ ರಾಜ್‌ (ಘನ ತ್ಯಾಜ್ಯ ನಿರ್ವಹಣೆ) 
ಮಾದರಿ ಉಪವಿಧಿಗಳು, 2020 ರ ಪ್ರತಿಯನ್ನು ಅನುಬಂಧ-2 
ರಲ್ಲಿ ನೀಡಿದೆ. 


ಮಂಡ್ಯ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತ್‌ಗಳಲ್ಲಿಯೂ 
ಕರ್ನಾಟಕ ಪಂಚಾಯತ್‌ ರಾಜ್‌ (ಘನ ತ್ಯಾಜ್ಯ ನಿರ್ವಹಣೆ) 
ಮಾದರಿ ಉಪವಿಧಿಗಳು, 2020ರಲ್ಲಿ ತಿಳಿಸಿರುವಂತೆ ಹಂತ 
ಹಂತವಾಗಿ ತ್ಯಾಜ್ಯ ನಿರ್ವಹಣ ಘಟಕವನ್ನು 
ಅನುಷ್ಠಾನಗೊಳಿಸಲು ಕ್ರಮವಹಿಸಲಾಗಿದೆ. 


ಗ್ರಾಮೀಣಾಭಿ ೈದ್ಧ ಮತ್ತು ಪಂ.ರಾಜ್‌ ಸಚಿವರು. 


ಕೆಎಸ್‌. ಈಶ್ವರಪ್ಪ 
 ಗಾಮೀಣಾಭಿವ್ಯ್ಧಿ ಮೆತ್ತು 
ಪೆಂಚಾಯಶ್‌ ರಾಜ್‌ ಸಚಿವೆರು 


